'ರ್ನಾಟಿಕ ವಿಧಾನ ಪರಿಷತ್‌ 


1. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯ 


' 2. ಸದಸ್ಯರ ಹೆಸರು 


3. ಉತ್ತರಿಸಲು ನಿಗದಿಯಾಗಿದ್ದ ದಿನಾಂಕ 


4. ಉತ್ತರಿಸುವ ಸಜಿವರು 


903 
ಪ್ರಕಾಶ್‌ ಕೆ. ರಾಥೋಡ್‌ 
24.02.2022 


ಜಲಸಂಪನ್ಮೂಲಸಚಿವರು 


ಪ್ರಶ್ನೆ 


ಉತ್ತರಗಳು 


— 


1 ರಾಜ್ಯದಲ್ಲಿ 


ನದಿ ಜೋಡಣೆ 
ಮಾಡಲು ಯಾವ ಯಾವ 
ನದಿಗಳನ್ನು ಆಯ್ಕೆ ಮಾಡಲಾಗಿದೆ; 


ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆಯ(NWDA) ವತಿಯಿಂದ 
ರಾಜ್ಯದಲ್ಲಿನ ಈ' ಕೆಳಗಿನ ನದಿ. ಜೋಡಣೆಗಳನ್ನು 
ರೂಪಿಸಲಾಗುತ್ತಿದೆ; 

[0] ಬೇಡ್ತಿ - ವರದಾ ನದಿ ಜೋಡಣೆ 

(i ನೇತ್ರಾವತಿ - ಹೇಮಾವತಿ ನದಿ ಜೋಡಣೆ 


ಆ) 


ಈ ಸವಗ ಜೋಡಣೆಯೆಂದೆ 
ರಾಜ್ಯಕೆ ಎಷ್ಟು ಪಾಲು ವೀರು 
ಲಭ್ಯವಾಗುತ್ತದೆಸೆದಿವರ 
ಒದಗಿಸುವುದು) 


ಪ -ವರದಾ ನನ ಚೋಡಣೆ 


ಬೇಡಿ-ವರದಾ ನದಿ ಜೋಡಣೆಯ ಕರಡು ವಿವರವಾದ 
ಯೋಜನಾ ವರದಿಯು ರಾಷ್ಟ್ರೀಯ ಜಲ ಅಭಿವೃದ್ದಿ 
ಸಂಸ್ಥೆಯಿಂದ ರಾಜ್ಯದ ಅಭಿಪ್ರಾಯಕ್ಕಾಗಿ ಸ್ಮೀಕೃತವಾಗಿದ್ದು, 
ಸದರಿ ಯೋಜನೆಯಡಿ 18.50 ಟಿಎಂಸಿ ನೀರನ್ನು ತಿರುಗಿಸಲು 
ಪ್ರಸ್ತಾಪಿಸಲಾಗಿದೆ. ಯೋಜನಾ ವರದಿಯು ಪರಿಶೀಲನೆಯಲ್ಲಿದೆ. 


ರಾಷ್ಟೀಯ ಜಲ ಅಭಿವೃದ್ದಿ ಸಂಸ್ಥೆಯು ಪರ್ಯಾಯಗಳೊಂದಿಗೆ 
ಪ್ರಸ್ತಾಪಿಸಿದ ತಿರುವಪುಗೊಳಿಸಲು ಅಂದಾಜು ಮಾಡಿರುವ 21.27 
ಟೆಎಂಸಿ ನೀರಿನ ಪ್ರಮಾಣವನ್ನು ಹೀರೇವಡ್ನಟ್ಟಿ ಬಳಿ ನೀರನ್ನು 
ಶೇಖರಣೆ ಮಾಡಲು, ವಿಸ್ತೃತ ಯೋಜನೆಯನ್ನು National 
Perspective Plan ಅಡಿಯಲ್ಲಿ ವಿವರವಾದ ಯೋಜನಾ ವರದಿ 
ಸಿದ್ದಪಡಿಸಲು ರಾಜ್ಯ ಸರ್ಕಾರವು ದಿನಾಂಕ:21.01.2021ರ 
ಪತ್ರದಲ್ಲಿ ಸಹಮತಿಯನ್ನು ್ಥWDA ಗೆ ತಿಳಿಸಿದ್ದು, ವರದಿಯನ್ನು 
NWDA ಇಂದ ವಿರೀಕ್ಲಿಸಲಾಗಿದೆ. 


ನೇತಾವತಿ - ಹೇಮಾವತಿ ನದಿ ಜೋಡಣೆ 


ನೇತ್ರಾಪತಿ - ಹೇಮಾವತಿ ನದಿ ಜೋಡಣೆಯಡಿ 6.64 ಟಿಎಂಸಿ 
ಪ್ರಮಾಣವನ್ನು ತಿರುಗಿಸಲು ರಾಷ್ಟೀಯ ಜಲ ಅಭಿವೃದ್ದಿ 
ಸಂಸ್ಥೆಯು ಯೋಜಿಸಿತ್ತು. 


ನೇತ್ರಾವತಿ-ಹೇಮಾವತಿ ಸದಿ ಜೋಡಣೆಗೆ ಗುರುತಿಸಲಾಗಿದ್ದ 
ಜಲಾನಯನ ಪ್ರದೇಶವು ಹಾಲಿ ನಿರ್ಮಾಣವಾಗುತ್ತಿರುವ 
ಎತ್ತಿನಹೊಳೆ ಯೋಜನೆಯ ಜಲಾನಯನ ಪ್ರದೇಶದಲ್ಲೇ 
ಬರುವುದರಿಂದ ಕರ್ನಾಟಕ ರಾಜ್ಯದ ಕೋರಿಕೆಯ ಮೇರೆಗೆ 
ನೇತ್ರಾವತಿ - ಹೇಮಾವತಿ ನದಿ ಜೋಡಣೆ ಯೋಜನೆಯನ್ನು 
ಕೈಬಿಡಲು N.೪.೦.೩. ಸಂಸ್ಥೆಯು ನಿರ್ಧರಿಸಿದೆ. * 


ಬೇಡಿ-ಅಫನಾಶಿನಿ-ವರದಾ ನದಿ ಜೋಡಣೆ ಯೋಜನೆಯು 
ರಾಜ್ಯದಲ್ಲಿನ (೧೩-5)  ನದಿಜೋಡಣೆಯಾಗಿದ್ದು, 
ರಾಷ್ಟ್ರೀಯ ಜಲ ಅಭಿವೃದ್ದಿ ಸಂಸ್ಥೆಯ ಪರಿಶೀಲನೆಯಲ್ಲಿದೆ. 


ಇ) 


ನದಿ" `' ಜೋಡಣೆಯಿಂದ ರಾಜ್ಯಕ್ಕೆ 
ಆಗುವ ಲಾಭಕ್ಕಿಂತ ನಷ್ಠ್ಮಬೇ 
ಜಾಸ್ತಿಯಾಗುವುದರಿಂದ ಈ ಬಗ್ಗೆ 
ಸರ್ಕಾರದ ಕ್ರಮಗಳೇನು?(ವಿವರ 
ನೀಡುವುದು). 


2 


ರಾಜ್ಯದಲ್ಲಿನ ನದಿ ಜೋಡಣೆ ಯೋಜನೆಗಳ ವಐವರವಾದ 
ಯೋಜನಾ ವರದಿಗಳು ಸಿದ್ದವಾದ ನಂತರ ಲಭ್ಯವಾಗುವ ನೀರಿನ 
ಪ್ರಮಾಣವನ್ನು ಬಳಸಿಕೊಳಲು, ಎಲ್ಲಾ ಸಾಧಕ-ಭಾದಕಗಳ |. 
ಕುರಿತು ಕೂಲಂಕಷವಾಗಿ ಅಧ್ಯಯನ ಕೈಗೊಂಡು, ಸಕ್ಷಮ 
ಪ್ರಾಧಿಕಾರಗಳ ತೀರುವಳಿ/ ಅನುಮೋದಸೆಗಳೊಂದಿಗೆ ಹಾಗೂ 
ಅಗತ್ಯವಿರುವ ಆರ್ಥಿಕ ನೆರವು/ನಿಧಿಯೊಂದಿಗೆ 
"ಅನುಷ್ಠಾನಗೊಳಿಸಲು ಸಾಧ್ಯವಾಗುತ್ತದೆ 


ಸಂಖ್ಯೆ: ಜಸ೦ಇ 09 ಕೃವಿಇ 2022 


(ಗೋವಿಂದವರ. ಕಾರಜೋಳ) 
ಜಲಸಂಪನಸ್ನೂಲಸಚಿವರು 


